ಕರ್ನಾಟಿಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


: 289 
: ಶ್ರೀ ಮುನಿರಾಜುಗೌಡ ಪಿ.ಎಂ. 


(ವಿಧಾನಸಭೆಯಿಂದ ಚುನಾಯಿತರಾದವರು; 


: 15.12.2021 
: ಕಂದಾಯ ಸಚಿವರು 


ಕ್ರ. 


ಬಿ 


ಸಿ೦ 


ಪ್ರಶ್ನೆ 


ಉತ್ತರ 


ಅ) 


ರಾಜ್ಯದಲ್ಲಿ ಸ್ಮಶಾನಗಳು ಇಲ್ಲದ 
ಗ್ರಾಮಗಳು ಮತ್ತು ಪಟ್ಟಣಗಳಲ್ಲಿ 
ಸ್ಮಶಾನಗಳಿಗಾಗಿ ಜಮೀನು ಮಂಜೂರು 
ಮಾಡುವ ಪ್ರಸ್ತಾವನೆ ಸರ್ಕಾರದ 
ಮುಂದಿದೆಯೇ; 


ರಾಜ್ಯದಲ್ಲಿ ಸ್ಮಶಾನ ಭೂಮಿ ಅಗತ್ಯವಿರುವ ಎಲ್ಲಾ 
ನಗರ ಮತ್ತು ಗ್ರಾಮಗಳಿಗೆ ಸ್ಮಶಾನಕ್ಕಾಗಿ ಜಮೀನು 
ಕಾಯ್ದಿರಿಸಲು/ಖರೀದಿಸಲು ದಿನಾಂಕ: 31.12.2021 
ರೊಳಗಾಗಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸರ್ಕಾರದ 
ಸುತ್ತೋಲೆ ಸಂಖ್ಯೆ: ಆರ್‌ಡಿ 273 ಎಲ್‌ಜಿಎಕ್ಸ್‌ 2020; 
ದಿನಾಂಕ: 24.11.2021 ರ ಸುತ್ತೋಲೆಯಲ್ಲಿ ಎಲ್ಲಾ 
ಜಿಲ್ಲಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು 
ನೀಡಲಾಗಿದೆ. 


ಆ) 


ಹಾಗಿದ್ದಲ್ಲಿ, ಇಲ್ಲಿಯವರೆಗೆ ಸಘಾನಗಳು | 
ಇಲ್ಲದ ಒಟ್ಟು ಎಷ್ಟು ಗ್ರಾಮಗಳು ಮತ್ತು 


ಪಟ್ಟಿಣಗಳನ್ನು ಗುರುತಿಸಲಾಗಿದೆ; 
(ಜಿಲ್ಲಾವಾರು ಮತ್ತು ತಾಲ್ಲೂಕುವಾರು 
ವಿವರ ನೀಡುವುದು) 


ಇ) 


ಕಳೆದ ಎಷ್ಟು ವರ್ಷಗಳಲ್ಲಿ ಯಾವ | 
ಯಾವ ಗ್ರಾಮಗಳಿಗೆ ಮತ್ತು ಪಟ್ಟಣಗಳಿಗೆ 
ಸ್ಮಶಾನಕ್ಕಾಗಿ ಜಮೀನನ್ನು ಮಂಜೂರು 
ಮಾಡಲಾಗಿದೆ? (ಜಿಲ್ಲಾವಾರು ಮತ್ತು 
ತಾಲ್ಲೂಕುವಾರು ವಿವರ ನೀಡುವುದು) 


ವಿವರಗಳನ್ನು ಅನುಬಂಧದಲ್ಲಿ ಒದಗಿಸಲಾಗಿದೆ. 


ಸಂಖ್ಯೆ: ಆರ್‌ಡಿ 229 ಎಲ್‌ಜಿಕ್ಕ್ಯೂ 2021 (ಇ) 


_ 
(ಆರ್‌. ಅ ) 


ಕಂದಾಯ ಸಚಿವರು. 


ಸೆನಾಬಂಥ 


ಮಿ ವಿವರ 


ಸತಾ 


,ಸ್ಮಶಾನ ಭೂಮಿ ಇಲ್ಲದ 
ನಗರ/ಗ್ರಾಮಗಳ ಸಂಖ್ಯೆ 


ಗಳೂರು 


¥ 
Lb. 


